ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ಕೆಐಎಡಿಬಿ ಯಿಂದ ಹಂಚಿಕೆಯಾದ ಜಮೀನು ಹಾಗೂ ಉದ್ಯೋಗದ ಬಗ್ಗೆ 
ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
1056 (1277) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಖಾಸಗಿ ವಲಯದ ಉದ್ದಿಮೆಗಳಿಗೆ ಕಳೆದ 10 ವರ್ಷಗಳಲ್ಲಿ ಕೆಐಎಡಿಬಿ ಯಿಂದ ಹಂಚಿಕೆಯಾದ ಜಮೀನಿನ ವಿವರ ನೀಡುವುದು 
(ಆ) ಕೆಐಎಡಿಬಿ ಯಿಂದ ಅಭಿವೃದ್ಧಿಪಡಿಸಿದ ಜಮೀನಿನ ಹಂಚಿಕೆಯ ಷರತ್ತಿನನ್ವಯ ಸ್ಥಳೀಯರಿಗೆ ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ 
ಹಂಚಿಕೆಯಾಗಿದೆ ; (ಮಾಹಿತಿ ನೀಡುವುದು) 


(ಇ) ಬಾಷ್‌ ಸಂಸ್ಥೆಗೆ ಬಿಡದಿಯಲ್ಲಿ ಎಷ್ಟು ಎಕರೆ ಜಮೀನು ಹಾಗೂ ಯಾವ ಉದ್ದೇಶಕ್ಕೆ ಹಂಚಿಕೆ ಮಾಡಲಾಗಿದೆ ; (ವಿವರ 
ನೀಡುವುದು) 


(ಈ) ಬಾಷ್‌ ಸಂಸ್ಥೆ ಬಿಡದಿ ಘಟಕವು ಎಷ್ಟು ಜನ ಸ್ಥಳೀಯರಿಗೆ ಉದ್ಯೋಗ ನೀಡಿದೆ ? (ವಿವರ ನೀಡುವುದು) 


